KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೪, ೨೦೧೧ (ಚೈತ್ರ ೩ ಶಕ ವರ್ಷ ೧೯೩೨) ಸಂಚಿಕೆ ೧೨ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌/31/2010-11, ದಿನಾಂಕ:19ನೇ ಫೆಬ್ರವರಿ, 2011 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂಎಸ್‌ಆರ್‌:49/2009-10, 
ದಿನಾ೦ಕ:19.11.2009ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು 
ದಿನಾ೦ಕ:14.01.2010ರ ಕರ್ನಾಟಕ ರಾಜ್ಯ ಪತ್ರದ ಪುಟ 46 ರಿಂದ 56 ರವರೆಗೆ ಭಾಗ-6ರಲ್ಲಿ ಮಾಯಸಂದ್ರ, ಚಿಕ್ಕಶೆಟ್ಟಿಕೆರೆ ಜಡಿಯಾ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಭೂ ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮದ ಬಾಬ್ತು ಜ೦ಟಿ ಮೋಜಣಿ ಕಾರ್ಯ 
ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1)ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ ಕಡಿಮೆ 
ವಿಸ್ಕರ್ಣಿ ಭೂ ಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಹಾಗೂ ನಾಲೆ ಹೋಗದಿರುವುದರಿಂದಾಗಿ ಕಲಂ 41) ರಲ್ಲಿ 
ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದು, ವಿಸ್ತೀರ್ಣವನ್ನು ಹಾಗೂ ಭೂ ಸ್ವಾಧೀನಕ್ಕೆ ಪಡದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ 
ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 









































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಮಾಯಸಂದ್ರ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ಮಾಯಸಂದ್ರ, ಚಿಕ್ಕಶೆಟ್ಟಕೆರೆ, ಜಡಿಯಾ 
ಕ್ರ 4(1) ರ ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂ ಸ್ಥಾಧೀನಕ್ಕೊಳ ಪಡದ ಷರಾ 
ಸಂ. ಕ್ರಸಂ. ಕಡಿಮೆಯಾದ ವಿಸ್ತೀರ್ಣ 
1) ಗ್ರಾಮ: ಮಾಯಸಂದ್ರ 
L. I ದಿಗಂಬರ ಪಾರ್ಶನಾಥ ಸ್ತಾಮಿ ಟಸ್‌ 343 0-03 
2) ಗ್ರಾಮ: ಚಿಕ್ನಶೆಟ್ಟಿಕೆರೆ 
2 23 ವೆಂಕಟರಾಮು ಬಿನ್‌ ಸೀನಪ್ಪ, 27/2 0-05 
ಜಿ. ಗೀತಾಬಾಯಿ ಬಿನ್‌ ಚಾಕೀರಾಂ ಸಿಂಗ್‌, 
ಬಿ. ಮಾಯಣ್ಣ ಬಿನ್‌ ಬೋರೇಗೌಡ, 
ಕುಂಟೇಗೌಡ ಬಿನ್‌ ಬೋರೇಗೌಡ, 
ನಂಜುಂಡಪ್ಪ ಬಿನ್‌ ಬೋರೇಗೌಡ, 
ವೆಂಕಟರಾಮು ಬಿನ್‌ ಸೀನಪ್ಪ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.71 ತುಮಕೂರು ಜಿಲ್ಲೆ, ತುಮಕೂರು. 


(೨೪೧) 


೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ಭಾಗ-೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌/38/2010-11, ದಿನಾಂಕ:18ನೇ ಫೆಬ್ರವರಿ, 2011 
ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌:53/2009-10, 
ದಿನಾಂಕ:05.12.2009 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ:18.02.2010ರ 
ಕರ್ನಾಟಕ ರಾಜ್ಯ ಪತ್ರದ ಪುಟ 330 ರಿಂದ 338 ರವರೆಗೆ ಭಾಗ-6ರಲ್ಲಿ ದೊಡ್ಡಶೆಟ್ಟಿ ಕೆರೆ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ 
ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 






















































































ಅನುಸೂಚನೆ 

ಜಿಲ್ಲೆ: ತುಮಕೂರು ಹೋಬಳಿ: ಮಾಯಸಂದ್ರ 

ತಾಲ್ತೂಕು: ತುರುವೇಕೆರೆ ಗ್ರಾಮ: ದೊಡ್ಡಶೆಟ್ಟ ಕೆರೆ 
ಕ್ರ 4(1) ಗೆಜೆಟ್‌ ಕ್ರಸಂ. 4(1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂ ಸ.ನಂ ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 8 
| | 54/ ಮುಷ್ಟಿ 0-23 54/ ಎ ಮುಷ್ಟಿ 0-13 
2 2 57/2 ಖುಷ್ತಿ 0-05 1/2 57/2 ಖುಷ್ತಿ 0-03 1/2 
3 5 57/6 ಖುಷ್ತಿ 0-02 1/2 57/6 ಖುಷ್ತಿ 0-01 1/2 
4 7 59/1 ಖುಷ್ಕಿ 0-04 59/ಎ ಖುಷ್ಕಿ 0-02 

59/ಬಿ 0-02 
5. 8 59/2 ಖುಷ್ಕಿ 0-04 59/2 ಖುಷ್ಕಿ 0-02 
59/7 0-02 
6. 15 66/2 ಮುಷ್ಟಿ 0-06 66/2 ಮುಷ್ಟಿ 0-04 
yA 24 70/2 ಮುಷ್ಟಿ 0-02 70/2 ಮುಷ್ಟಿ 0-01 
8. 29 72/2 ಖುಷ್ತಿ 0-02 1/2 72/2 ಖುಷ್ತಿ 0-01 
9. 30 72/3 ಖುಷ್ತಿ 0-02 1/2 72/3 ಖುಷ್ತಿ 0-01 1/2 
10. 44 130/1 ಮುಷ್ಟಿ 0-03 130/1 ಮುಷ್ಟಿ 0-01 1/2 
1], 45 70/18 ಮುಷ್ಟಿ 0-03 70/18 ಮುಷ್ಟಿ 0-01 1/2 
12. 46 70/19 ಖುಷ್ತಿ 0-03 70/19 ಖುಷ್ತಿ 0-01 1/2 
13. 67 41/6 ಮುಷ್ಟಿ 0-03 41/0 ಮುಷ್ಟಿ 0-02 
14. 68 41/5 ಖುಷ್ತಿ 0-04 1/2 41/5 ಖುಷ್ತಿ 0-03 1/2 
15. 88 51/3 ಭಾಗಾಯ್ತು 0-05 51/3 ಮುಷ್ಟಿ 0-05 
ಜಿಲ್ಲಾಧಿಕಾರಿಗಳು, 
Se ತುಮಕೂರು ಜಿಲ್ಲೆ, ತುಮಕೂರು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 28 ಎಲ್‌ಆರ್‌ಎಂ 2010, ಬೆಂಗಳೂರು, ದಿನಾಂಕ:18ನೇ ಫೆಬ್ರವರಿ, 2011 

ಮೆ: ಪ್ರಕಾಶ್‌ ಸ್ಪಾಂಜ್‌ ಐರನ್‌ ಅಂಡ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌, ಬೆ೦ಗಳೂರು, ಇವರಿಗೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲ್ಲೂಕಿನ 
ಕಸಬಾ ಹೋಬಳಿ, ಹೆಗ್ಗೆರೆ ಗ್ರಾಮದ ಸರ್ವೆ ನಂ.81/2 ಮತ್ತು ಇತರೆಗಳಲ್ಲಿ ಒಟ್ಟು 36 ಎಕರೆ 27 ಗುಂಟೆ ಕೃಷಿ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ 
ಕೋರಿ ನಮೂನೆ 15ಎ ಮತ್ತು ನಮೂನೆ 15-ಎಎ ರಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ, ಇವರ ಪತ್ರ ಸಂಖ್ಯೆಎಲ್‌ಆರ್‌ಎಫ್‌: 
ಸಿಆರ್‌:36/2009-10 ದಿನಾಂಕ:05.03.2010ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಜಮೀನನ್ನು ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ, 1961ರ 
ಕಲಂ 109 (1)ರಡಿ ಅನುಮೋದನೆ/ ವಿನಾಯಿತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನನ್ನು ಖರೀದಿಗೆ ಪಡೆಯಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ 
ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ೨೪೩ 





ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63, 79ಎ, 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109(1ಎ) ರಡಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ 1995ರ ಕಲ೦ 109(1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38-ಬಿ ಮತ್ತು 38-ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 
1961ರ ಕಲಂ 63, 79ಎ, 79ಬಿ ಮತ್ತು 80ಕ್ಕೆ ವಿನಾಯಿತಿ ನೀಡಿ ಜಿಲ್ಲಾಧಿಕಾರಿಯವರ ವರದಿಯ ಪ್ರಕಾರ ಮೆ: ಪ್ರಕಾಶ್‌ ಸ್ಪಾಂಜ್‌ ಐರನ್‌ ಅಂಡ್‌ 
ಪವರ್‌ ಪ್ರೈವೇಟ್‌ ಲಿಮಿಟೆಡ್‌, ಬೆಂಗಳೂರು, ಇವರಿಗೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲ್ಲೂಕಿನ ಕಸಬಾ ಹೋಬಳಿ, ಹೆಗ್ಗೆರೆ ಗ್ರಾಮದ ಸರ್ವೆ ನಂ.81/2 
ಮತ್ತು ಇತರೆಗಳಲ್ಲಿ ಒಟ್ಟು 36 ಎಕರೆ 27 ಗುಂಟೆ ಕೃಷಿ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 
109ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ: 

1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1956ರ ಕಲಂ 3ರಲ್ಲಿ ಹೇಳಿರುವಂತೆ ಶೇಕಡಾ 51 ಪೇಯ್ಡ್‌ ಅಪ್‌ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ 
ಸರ್ಕಾರದ ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು 
ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3) ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ.ಡಿ.ಪಿ/ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು. 

4) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ, 1961ರ ಕಲ೦ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

5) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 
1964ರ ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 


6) ಸಂಸ್ಥೆ ನಡೆಸುವ ಚಟುವಟಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 
7) ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ ಇಲಾಖೆ/ 
ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 


8) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣ ಗೌಡ 
ಪಿ.ಆರ್‌. 76 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ಧಿಯಾತಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌/40/2010-11, ದಿನಾಂಕ:23ನೇ ಫೆಬ್ರವರಿ, 2011 
ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌:48/2009-10, 
ದಿನಾಂಕ:19.11.2009ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ:14.02.2010ರ ಕರ್ನಾಟಕ 
ರಾಜ್ಯ ಪತ್ರದ ಪುಟ 281 ರಿಂದ 296 ರವರೆಗೆ ಭಾಗ-6ರಲ್ಲಿ ಬ್ಯಾಲದಕೆರೆ, ಸಿಂಗೋನಹಳ್ಳಿ, ಸಿಂಗೋನಹಳ್ಳಿ ಅಗ್ರಹಾರ, ಕನ್ನೇನಹಳ್ಳಿ, ಚಿಕ್ಕನೆಟ್ಟಕುಂಟೆ 
ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂ ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ 
ಮೋಜಣಿ ಕಾರ್ಯ ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1)ರಂತೆ ಪ್ರಕಟಿಸಲಾದ 
ವಿಸ್ತೀರ್ಣಕ್ಕಿಂತ ಕಡಿಮೆ ವಿಸ್ತೀರ್ಣ ಭೂ ಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಕಲಂ 4(1) ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದು, 
ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


(€ 


















































೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ಭಾಗ-೬ 
ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ:ಯಡಿಯೂರು 
ತಾಲೂಕು: ಕುಣಿಗಲ್‌ ಗ್ರಾಮ: ಸಿಂಗೋನಹಳ್ಳಿ ಅಗ್ರಹಾರ 
ಕ್ರ 4(1) ರ ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂ ಸ್ವಾಧೀನಕ್ಕೊಳ ಷರಾ 
ಸಂ. ಕ್ರಸಂ. ಪಡದ ಕಡಿಮೆಯಾದ 
ವಿಸ್ತೀರ್ಣ 
ಗ್ರಾಮ: ಸಿಂಗೋನಹಳ್ಳಿ ಅಗ್ರಹಾರ 
1. 77 ರಂಗಮ್ಮ ಕೋಂ ಗಿರಿಗೌಡ 45/ 0-03/4 ರೈಲ್ವೆಗೆ ಭೂ 
ಸಾಧೀನ 
2 78 ಮೂಡಢಡ್ಡಯ್ಯ ಬಿನ್‌ ತಿಮ್ಮಯ್ಯ, ಗಂಗಾದೇವಿ ಕೋಂ 45/2 0-01 ರೈಲ್ವೆಗೆ ಭೂ 
ಗಿರಿಯಪ್ಪ ಸ್ತಾಧೀನ 
3. 79 ರಂಗಮ್ಮ ಕೋಂ ಗಿರಿಗೌಡ 45/3 0-02 ರೈಲ್ವೆಗೆ ಭೂ 
ಸಾಧೀನ 
4. 80 ತಿಮ್ಮಮ್ಮ ಕೋಂ ಗಂಗಯ್ಯ 45/4 0-01 1/2 ರೈಲ್ವೆಗೆ ಭೂ 
ಸಾಧೀನ 
5. 8] ಗಂಗಯ್ಯ ಬಿನ್‌ ಗಂಗಯ್ಯ 45/5 0-01 ರೈಲ್ವೆಗೆ ಭೂ 
ಸಾಧೀನ 
ಒಟ್ಟು 0-06 1/4 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.77 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 

ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌/40/2010-11, ದಿನಾಂಕ:23ನೇ ಫೆಬ್ರವರಿ, 2011 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌:48/2009-10, 
ದಿನಾಂಕ:19.11.2009 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾ೦ಕ:14.02.2010ರಂದು 
ಕರ್ನಾಟಕ ರಾಜ್ಯ ಪತ್ರದ ಪುಟ 281 ರಿಂದ 296 ರವರೆಗೆ ಭಾಗ-6ರಲ್ಲಿ ಬ್ಯಾಲದಕೆರೆ, ಸಿಂಗೋನಹಳ್ಳಿ, ಸಿಂಗೋನಹಳ್ಳಿ ಅಗ್ರಹಾರ, ಕನ್ನೇನಹಳ್ಳಿ, 
ಚಿಕ್ಕನೆಟ್ಟಕುಂಟೆ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 



































ಅನುಸೂಚನೆ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಯಡಿಯೂರು ಗ್ರಾಮ: ಬ್ಯಾಲದಕೆರೆ, ಸಿಂಗೋನಹಳ್ಳಿ, ಸಿಂಗೋನಹಳ್ಳಿ ಅಗ್ರಹಾರ 
ತಾಲ್ಲೂಕು: ತುಮಕೂರು ಹೋಬಳಿ: ಬೆಳ್ಳಾವಿ, ಗ್ರಾಮ: ಕನ್ನೇನಹಳ್ಳಿ 
ತಾಲ್ತೂಕು: ಗುಬ್ಬಿ ಹೋಬಳಿ: ಕಸಬಾ ಗ್ರಾಮ: ಚಿಕ್ಕನೆಟ್ಟಕುಂಟೆ 
ಕ್ರ 4(1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂ. 4(1) ಕ್ರಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
3 2 3 4 5 7 8 
ಗ್ರಾಮ: ಬ್ಯಾಲದ ಕೆರೆ 
84/ ಮುಷ್ಟಿ 0-16 84/1 ಮುಷ್ಟಿ 0-14 
2. 3 85/1 ಖುಷ್ತಿ 0-05 85/ಎ ಖುಷ್ತಿ 0-02 3/4 
3. 11 94/4 ಖುಷ್ಟಿ 0-03 94/4 ಖುಷ್ತಿ 0-02 1/2 
4. 13 133 ಮುಷ್ಟಿ 0-04 133 ಮುಷ್ಟಿ 0-03 1/2 
5. 19 101/2 ಮುಷ್ಟಿ 0-03 101/2 ಮುಷ್ಟಿ 0-02 3/4 
6. 22 103/2 ಮಿಷ್ಟಿ 0-03 103/2 ಖುಷ್ತಿ 0-02 1/2 
7. 23 103/ ಖುಷ್ತಿ 0-03 103/ ಖುಷ್ತಿ 0-02 1/2 

























































































































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ೨೪೫ 
ಕ್ರ 4(1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂ. 4(1) ಕ್ರಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 7 8 
ಗ್ರಾಮ: ಸಿಂಗೋನಹಳ್ಳಿ 
28 18/2 ಮುಷ್ಟಿ 0-08 18/2 ಮುಷ್ಟಿ 0-04 
9. 29 18/3 ಮುಷ್ಟಿ 0-08 18/3 ಮುಷ್ಟಿ 0-04 
10. 30 18/4 ಖುಷ್ತಿ 0-05 18/4 ಖುಷ್ತಿ 0-02 1/2 
11, 31 9 ಮುಷ್ಟಿ 0-04 9 ಮುಷ್ಟಿ 0-03 1/4 
12. 32 6/ಎಫ್‌ ಖುಷ್ತಿ 0-01 1/2 6/ ಎಫ್‌ ಖುಷ್ತಿ 0-01 
13. 34 6/3 ಖುಷ್ತಿ 0-02 6/3 ಖುಷ್ತಿ 0-01 1/2 
14. 39 5/5 ಖುಷ್ತಿ 0-01 1/2 5/5 ಖುಷ್ತಿ 0-01 
15. 50 3/5ಎ ಖುಷ್ತಿ 0-01 3/5ಎ ಖುಷ್ತಿ 0-01/2 
16. 5] 3/5ಬಿ ಖುಷ್ತಿ 0-01 3/5ಬಿ ಖುಷ್ತಿ 0-01/2 
17. 52 3/5ಸಿ ಖುಷ್ತಿ 0-01 1/2 3/5ಸಿ ಖುಷ್ತಿ 0-01 
18. 54 2/2 ಮುಷ್ಟಿ 0-02 2/2 ಮುಷ್ಟಿ 0-01 
19, 59 1 ಖುಷ್ತಿ 0-06 1 ಖುಷ್ತಿ 0-05 
20. 61 38/2 ಖುಷ್ತಿ 0-03 1/2 38/2 ಖುಷ್ತಿ 0-03 
21. 63 38/8 ಮುಷ್ಟಿ 0-10 38/8 ಮುಷ್ಟಿ 0-05 
ಕಾಮ: ಸಿಂಗೋನಹಳ್ಳಿ ಅಗ್ರಹಾರ 
22. 68 5/3 ಖುಷ್ತಿ 0-01 5/3 ಖುಷ್ತಿ 0-03/4 
23. 74 16/5 ಖುಷ್ತಿ 0-01 16/5 ಖುಷ್ತಿ 0-03/4 
24. 77 45/ ಖುಷ್ತಿ 0-01 45/1 ಖುಷ್ತಿ 0-03/4 
25. 80 45/4 ಖುಷ್ತಿ 0-02 45/4 ಖುಷ್ತಿ 0-01 1/2 
26. 83 47/ ಖುಷ್ತಿ 0-01 47/ ಖುಷ್ತಿ 0-01/2 
27. 84 47/2 ಮುಷ್ಟಿ 0-03 47/2 ಮುಷ್ಟಿ 0-02 
28. 94 39/ ಖುಷ್ತಿ 0-03 39/ ಖುಷ್ತಿ 0-02 1/2 
29. 95 39/2 ಖುಷ್ತಿ 0-02 39/2 ಖುಷ್ತಿ 0-01 1/2 
30. 96 39/3 ಖುಷ್ತಿ 0-02 39/3 ಖುಷ್ತಿ 0-01 1/2 
31. 99 34 ಮುಷ್ಟಿ 0-15 34 ಮುಷ್ಟಿ 0-14 
32. 102 60/4 ಮುಷ್ಟಿ 0-05 60/4 ಮುಷ್ಟಿ 0-04 
33, 103 60/5 ಮುಷ್ಟಿ 0-04 1/2 60/5 ಮುಷ್ಟಿ 0-04 
34. 106 61/4 ಮುಷ್ಟಿ 0-05 61/4 ಮುಷ್ಟಿ 0-04 1/2 
35. 107 61/5 ಮುಷ್ಟಿ 0-01 1/2 61/5 ಮುಷ್ಟಿ 0-01 
36. 108 61/6 ಮುಷ್ಟಿ 0-01 1/2 61/6 ಮುಷ್ಟಿ 0-01 
37. 109 61/7 ಖುಷ್ತಿ 0-01 1/2 61/7 ಖುಷ್ತಿ 0-01 1/4 
38. 76 17/2 ಮುಷ್ಟಿ 0-03 17/2 ಮುಷ್ಟಿ 0-02 
ಗ್ರಾಮ: ಕನ್ನೇನಹಳ್ಳಿ 
39. 110 1/2 ಖುಷ್ತಿ 0-05 1/2 ಖುಷ್ತಿ 0-01/2 
ಗ್ರಾಮ: ಚಿಕ್ಕನೆಟ್ಟಕುಂಟೆ 
40. 124 17/ಪಿ1 ಮುಷ್ಟಿ 0-07 17/ ಮುಷ್ತಿ 0-07 
4], 125 17/2ಎ ಮುಷ್ಟಿ 0-05 17/2ಎ ಮುಷ್ಟಿ 0-04 
ಜಿಲ್ಲಾಧಿಕಾರಿಗಳು 
ಪಿ.ಆರ್‌.78 ತುಮಕೂರು ಜಿಲ್ಲೆ, ತುಮಕೂರು. 


೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ಭಾಗ-೬ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಠ 40 ಎಲ್‌ಆರ್‌ಎಂ 2010, ಬೆಂಗಳೂರು, ದಿನಾಂಕ:25ನೇ ಫೆಬ್ರವರಿ, 2011 

ಗೋವರ್ಧನ (ರಿ) ಸೋಂದಾ ಸ್ವರ್ಣವಲ್ಲಿ ಮಹಾ ಸಂಸ್ಥಾನ ಮಠ, ದೇವಳ ಸಿರಸಿ, ಉತ್ತರ ಕನ್ನಡ ಜಿಲ್ಲೆ, ಇವರಿಗೆ ಯಲ್ಲಾಪುರ ತಾಲ್ಲೂಕಿನ 
ಮದನೂರ ಗ್ರಾಮದ ಸರ್ವೆ ನಂ.234 ಕ್ಷೇತ್ರ 11 ಎಕರೆ ಜಮೀನನ್ನು ಗೋಶಾಲೆ ನಡೆಸುವ ಉದ್ದೇಶಕ್ಕಾಗಿ ಅರ್ಜಿ ನಮೂನೆ 15-ಎ ಮತ್ತು 15-ಎಎ, 
ರಲ್ಲಿ ಸಲ್ಲಿಸಿರುವ ಮಾಹಿತಿಗಳನ್ನು ಅನುಸರಿಸಿ ಜಿಲ್ಲಾಧಿಕಾರಿ, ಉತ್ತರ ಕನ್ನಡ, ಕಾರವಾರ, ಇವರ ಪತ್ರ ಸಂಖ್ಯೆ:ಕಂಶಾ.ಭೂಸು.ವಿವ-5/2010-11 
ದಿನಾಂಕ:07.04.2010ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಜಮೀನುಗಳನ್ನು ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 109 (1ರಡಿ 
ಅನುಮೋದನೆ / ವಿನಾಯಿತಿ ನೀಡಲು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನನ್ನು ಖರೀದಿಗೆ ಪಡೆಯಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ 
ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63, 79ಎ, 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109(1ಎ) ರಡಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ 1995ರ ಕಲ೦ 109(1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38-ಬಿ ಮತ್ತು 38-ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 
1961ರ ಕಲ೦ 63, 79ಎ, 79ಬಿ ಮತ್ತು 80ಕ್ಕೆ ವಿನಾಯಿತಿ ನೀಡಿ ಜಿಲ್ಲಾಧಿಕಾರಿಯವರ ವರದಿಯ ಪ್ರಕಾರ ಗೋವರ್ಧನ (ರಿ) ಸೋಂದಾ ಸ್ವರ್ಣವಲ್ಲಿ 
ಮಹಾ ಸಂಸ್ಥಾನ ಮಠ, ದೇವಳ ಸಿರಸಿ, ಉತ್ತರ ಕನ್ನಡ ಜಿಲ್ಲೆ, ಇವರಿಗೆ ಯಲ್ಲಾಪುರ ತಾಲ್ಲೂಕಿನ ಮದನೂರ ಗ್ರಾಮದ ಸರ್ವೆ ನಂ.234 ಕ್ಷೇತ್ರ 11 
ಎಕರೆ ಜಮೀನನ್ನು ಗೋಶಾಲೆ ನಡೆಸುವ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109(1ಎ)ರಡಿ ಈ ಕೆಳಕಂಡ ಷರತ್ತುಗಳಿಗೆ 
ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ: 

1 ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1956ರ ಕಲಂ 3ರಲ್ಲಿ ಹೇಳಿರುವಂತೆ ಶೇಕಡಾ 51 ಪೇಯ್ಡ್‌ ಅಪ್‌ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ 
ಸರ್ಕಾರದ ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು 
ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3) ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ರಂತೆ ಮಂಜೂರು ಮಾಡಬೇಕಾದಂತಹ ಯಾವುದೇ ಸರ್ಕಾರಿ ಜಮೀನುಗಳು 
ಇದ್ದಲ್ಲಿ ಹೊರತುಪಡಿಸಲಾಗಿದೆ. 

4) ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ.ಡಿ.ಪಿ/ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು. 

5) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ, 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

6) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 
1964ರ ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 

7) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

8) ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ ಇಲಾಖೆ/ 

ದ್ರಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 


€ 


ಲ 
9) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 


ಪ್ರಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣ ಗೌಡ 
ಪಿ.ಆರ್‌. 86 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ) 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ೨೪೭ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ಧಿಯಾತಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌.ಎ.ಕ್ಯೂ.ಎಸ್‌.ಆರ್‌/32/2010-11, ದಿನಾಂಕ:23ನೇ ಫೆಬ್ರವರಿ, 2011 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ; ಎಲ್‌ಎಕ್ಕೂ:ಎಸ್‌ಆರ್‌:46/2009-10, 
ದಿನಾಂಕ:17.11.2009ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ. ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ 
ದಿನಾಂಕ:24.12.2009ರ ಕರ್ನಾಟಕ ರಾಜ್ಯ ಪತ್ರದ ಪುಟ 1447 ರಿಂದ 21457 ರವರೆಗೆ ಭಾಗ-6ರಲ್ಲಿ ಅವರಗೆರೆ, ಸಿದ್ದಾಪುರ ಗ್ರಾಮಗಳ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಭೂ ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ 
ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1)ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ ಕಡಿಮೆ 
ವಿಸ್ತೀರ್ಣ ಭೂ ಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಕಲಂ 4(1 ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದು, ವಿಸ್ತೀರ್ಣವನ್ನು 
ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 














ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಯಡಿಯೂರು 
ತಾಲ್ಲೂಕು: ಕುಣಿಗಲ್‌ ಗ್ರಾಮ: ಅವರಗೆರೆ, ಸಿದ್ದಾಪುರ 
ಕ್ರ. 4(1)ರ ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂ ಸ್ವಾಧೀನಕ್ಕೊಳಪಡದ 
ಸಂ. ಕ್ರ.ಸಂ. ಕಡಿಮೆಯಾದ ವಿಸ್ತೀರ್ಣ 
1 2 3 4 5 
1) ಅವರಗೆರೆ 
1, 4 ಈರಣ್ಣ ಬಿನ್‌ ಕಾಶೀರಶೆಟ್ಟ, ಕೃಷ್ಣಪ್ಪ ಬಿನ್‌ ಈರಣ್ಣಶೆಟ್ಟ, 66/ 0-12 


ಕಾಶಿಪತಿ, ಕುಮಾರ ಬಿನ್‌ ಈರಣ್ಣಶೆಟ್ಟಿ, ಕಾಶೀಪತಿ 
ಗೋವಿಂದರಾಜು ಬಿನ್‌ ನಂಜುಂಡಶೆಟ್ಟಿ 






































2. 5 ಎಲ್‌. ರಾಮಲಿಂಗೇಗೌಡ ಬಿನ್‌ ಲಿಂಗಪ್ಪ 56/12 0-06 

3. 6 ಶಂಕರ ಬಿನ್‌ ಕಪನಯ್ಯ 56/ 0-01 

4. 7 ಶಂಕರ ಬಿನ್‌ ಕಪನಯ್ಯ 56/2 0-01 

5, 8 ದೊಡ್ಡಮ್ಮ ಕೋಂ ದೊಡ್ಡಯ್ಯ, ಶಂಕರ ಬಿನ್‌ ಕಪನಯ್ಯ 56/4 0-01 

6. 9 ಪೀಕ್‌ ಸಾಬ್‌ ಬಿನ್‌ ಗೌಸ್‌ ಮೊಹಿದ್ದೀನ್‌ 56/3 0-01 

7. 10 ಗಿರಿಜಾಂಬ ಕೋಂ ಲೇ. ರಾಮಲಿಂಗೇಗೌಡ 56/0 0-0 1/2 

8. 11 ವೆಂಕಟಪ್ಪ ಬಿನ್‌ ವೆಂಕಟಪ್ಪ 54/1 0-04 

9. 19 ನಂಜಮ್ಮ ಕೋಂ ಮುದ್ದಯ್ಯನ ಮಕ್ಕಳು, 50 0-03 
ಟಿ.ಟಿ. ಗೋವಿಂದಯ್ದ ಬಿನ್‌ ತಿಮ್ಮಯ್ಯ 

10. 3] ಲಕ್ಷ್ಮಮ್ಮ ಕೋಂ ತಿಮ್ಮಯ್ಯ 45/3 0-02 

2) ಸಿದ್ದಾಪುರ 

ll. 44 ಜವರಯ್ಯ ಬಿನ್‌ ನಂಜಯ್ಯ, ತಿಮ್ಮಮ್ಮ ಕೋಂ ಅಮಾಸಯ್ಯ, 15/0 ಎ2 0-03 
ಉ.ಕರಿಯಣ್ಣ, ಗಂಗಮ್ಮ ಕೋಂ ಅಮಾಸಯ್ಯ ಉ.ಕರಿಯಣ್ಣ 

12. 45 ಜವರಯ್ಯ ಬಿನ್‌ ನಂಜಯ್ಯ, ತಿಮ್ಮಮ್ಮ ಕೋಂ 15/3ಬಿ 0-03 


ಅಮಾಸಯ್ಯ ಉ. ಕರಿಯಣ್ಣ, ಗಂಗಮ್ಮ ಕೋಂ 
ಅಮಾಸಯ್ಮ ಉ. ಕರಿಯಣ್ಣ 

13; 46 ಗೈಬಾನ್‌ ಖಾನ್‌ ಬಿನ್‌ ಫೀರ್‌ ಖಾನ್‌, ಲಕ್ಕಣ್ಣ ಬಿನ್‌ 15/3ಎ! ಬಿ 0-15 
ಚನ್ನೇಗೌಡ, ಗೌಸ್‌ ಮೊಹದ್ದೀನ್‌, ಖಾದರ್‌ ಮೊಹಿದ್ದೀನ್‌, 
ಶೇಖ್‌ ಮೊಹಿದ್ದೀನ್‌, ತಾಹೇರಾ ಮೊಹಿದ್ದೀನ್‌, ಖಾದರ್‌ 
ಮೊಹಿದ್ದೀನ್‌ ಬಿನ್‌ ಲೇ. ಹಸನ್‌ ಸಾಬ್‌, ಎಸ್‌.ಸಿ. ಪ್ರಕಾಶ 
ಬಿನ್‌ ಲೇ: ಎಸ್‌.ಸಿ. ಚನ್ನಪ್ಪ, ಲಕ್ಷ್ಮಮ್ಮ ಕೋಂ ಎಸ್‌.ಸಿ. 
ಪ್ರಕಾಶ 








14. 47 ಮಹಮದ್‌ ಪೀರ್‌ ಸಾಬ್‌ ಇಬ್ದುಲ್‌ ರಜಾಕ್‌, ಹನುಮಯ್ಯ 46 0-06 
ಬಿನ್‌ ಹನುಮಯ್ಯ, ಮರಿಯಪ್ಪ ಬಿನ್‌ ಹನುಮಯ್ಯ 























೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ಭಾಗ-೬ 


(೫೬ 


4(1)ರ ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂ ಸ್ವಾಧೀನಕ್ಕೊಳಪಡದ 
ಕ್ರ.ಸಂ. ಕಡಿಮೆಯಾದ ವಿಸ್ತೀರ್ಣ 


2 
೦ 





3 4 ವ್ರ 
15. 57 ಅಮೀರ್‌ ಬೀಯಮ್ಮ ಕೋಂ ಮ.ಖಾನ್‌, ಇಸ್ಮಾಯಿಲ್‌ 42/ಬಿ 1ಎ 0-08 
ಖಾನ್‌ ಬಿನ್‌ ಅಮೀರ್‌ ಸಾಬ್‌, ಷರೀಪ್‌ ಬೀಯಮ್ಮ ಕೋಂ 
ಗೌಸ್‌ ಖಾನ್‌, ಜೈಬಾನ್‌ ಕೋಂ ಮ.ಪೀರ್‌ ಖಾನ್‌, ಸಬ್ದಿರ್‌ 
ಬಿನ್‌ ಮ.ಫೀರ್‌ ಖಾನ್‌, ಮಹಮದ್‌ ಯೂನಸ್‌ ಬಿನ್‌ 
ಫೀರ್‌ ಮಹಮ್ಮದ್‌, ಕೆ.ಆರ್‌. ಕುಮಾರ್‌ ಬಿನ್‌ ಕೆ. 
ರಂಗರಾಮಯ್ಯ, ಗೌಸ್‌ ಮೊಹಿದ್ದೀನ್‌ ಬಿನ್‌ ಹಸನ್‌ ಸಾಬ್‌, 
ಎ.ವಿ. ಸೋಮಶೇಖರಯ್ಯ ಬಿನ್‌ ವಿ. ವೆಂಕಟಪ್ಪ ಮಹಮದ್‌ 
ಅನ್ವರ್‌ ಬಿನ್‌ ಮಹಮದ್‌ ಖಾಸೀಂ, ವಜೀರ್‌ ಖಾನ್‌ ಬಿನ್‌ 
ಮೊಹಿದ್ದೀನ್‌ ಖಾನ್‌, ಅಬ್ಬುಲ್‌ ವಾಜಿದ್‌ ಬಿನ್‌ ಅಬ್ಬುಲ್‌ 
ರೆಹಮಾನ್‌ ಸಾಹೇಬ್‌, ಮಹಮದ್‌ ಫೀರ್‌ ಬಿನ್‌ 
ಇಮಾಂಸಾಬ್‌ 

16. 60 ಅ. ಹುಸೇನ್‌ ಸಾಬ್‌ ಬಿನ್‌ ಕರೀಂಸಾಬ್‌, ಅಮೀರ್‌ ಖಾನ್‌ 40 0-04 
ಬಿನ್‌ ಕರೀಂಸಾಬ್‌, ಅನ್ವರ್‌ ಖಾನ್‌ ಬಿನ್‌ ಕರೀಂಖಾನ್‌, 
ಖೈದುನ್ನೀಸಾ ಕೋಂ ಲೇ: ಅನ್ವರ್‌ ಸಾಬ್‌, ರಸೀದ್‌ ಸಾಬ್‌ 
ಬಿನ್‌ ಗೌಸ್‌ ಖಾನ್‌, ಷಪೀಉಲ್ಲಾ ಬಿನ್‌ ಗೌಸ್‌ ಖಾನ್‌, 
ಬಾಷಾ ಖಾನ್‌ ಬಿನ್‌ ಕರೀಂಖಾನ್‌ 


ಕಾ 
[2 





























ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 79 ತುಮಕೂರು ಜಿಲ್ಲೆ, ತುಮಕೂರು. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾವಲಯ, ತುಮಕೂರು 
4(1) ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: LAQSR/30/2010-11, ದಿನಾಂಕ:5ನೇ ಮಾರ್ಚ್‌, 2011 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 461ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂಎಸ್‌ಆರ್‌/32/2008-09 
ದಿನಾಂಕ:04.11.2008 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು 
ದಿನಾಂಕ:22.01.2009ರ ಕರ್ನಾಟಕ ರಾಜ್ಯಪತ್ರದ ಪುಟ 68 ರಿಂದ 83ರವರೆಗೆ ಭಾಗ-6ರಲ್ಲಿ ತುರುಗನೂರು, ಹೆಡ್ಡಿಗೆರೆ, ಕೊಟ್ಟಿಕೆರೆ ಗ್ರಾಮಗಳ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 
ಮಾಡಲಾಗಿದೆ. 

































































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಯಡಿಯೂರು 
ತಾಲ್ತೂಕು: ಕುಣಿಗಲ್‌ ಗ್ರಾಮ: ತುರುವನೂರು, ಹೆಡ್ಡಿಗೆರೆ, ಕೊಟೆಕೆರೆ 
4(1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ತ್ರ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ ಷರಾ 
ಸಂ. 
ಕೊಟ್ಟಿಕೆರೆ 
1 59 ಖುಷ್ತಿ 0-33 59 ಖುಷ್ತಿ 0-28 ಕಮ್ಮಿಯಾಗಿದೆ 
3 60/16 ಖುಷ್ಕಿ 0-02 60/16 ಖುಷ್ಕಿ 0-01 ಪೋಡಿಯಾಗಿದೆ 
60/0ಬಿ 0-01 
9 63 ಖುಷ್ಟಿ 0-34 63 ಖುಷ್ಟಿ 0-33 ಕಮ್ಮಿಯಾಗಿದೆ 
ಹೆಡ್ಡಿಗೆರೆ 
1] 58 ಮುಷ್ಟಿ 0-20 58 ಖುಷ್ತಿ 0-17 ಕಮ್ಮಿಯಾಗಿದೆ 
12 59/ ಖುಷ್ತಿ 0-05 59/ ಖುಷ್ತಿ 0-04 1/2 | ಕಮ್ಮಿಯಾಗಿದೆ 
15 60/ಬಿ ಖುಷ್ತಿ 0-02 1/2 60/ಬಿ ಖುಷ್ತಿ 0-02 ಕಮ್ಮಿಯಾಗಿದೆ 
16 60/2 ಖುಷ್ಟಿ 0-02 60/2 ಖುಷ್ಟಿ 0-01 1/2 ಕಮ್ಮಿಯಾಗಿದೆ 
24 89/2 ಮುಷ್ಟಿ 0-08 89/2 ಖುಷ್ತಿ 0-07 ಕಮ್ಮಿಯಾಗಿದೆ 
26 62/2 ಮುಷ್ಟಿ 0-02 92/2 ಖುಷ್ತಿ 0-01 ಕಮ್ಮಿಯಾಗಿದೆ 
27 92/3 ಖುಷ್ಟಿ 0-09 92/3 ಖುಷ್ತಿ 0-08 1/2 ಕಮ್ಮಿಯಾಗಿದೆ 

























































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ೨೪೯ 
4(1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ತ್ರ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ ಷರಾ 
ಸಂ. 
ತುರುಗನೂರು 

28 109/2 ಮುಷ್ಟಿ 0-30 109/2 ಖುಷ್ತಿ 0-28 ಕಮ್ಮಿಯಾಗಿದೆ 

35 101/4 ಮುಷ್ಟಿ 0-10 101/4ಎ1 ಖುಷ್ತಿ 0-09 ಕಮ್ಮಿಯಾಗಿದೆ 

39 100/ ಮುಷ್ತಿ 003 100/1 ಖುಷ್ತಿ 0-02 1/2 ಕಮ್ಮಿಯಾಗಿದೆ 

4] 100/3ಎ ಮುಷ್ಟಿ 0-02 100/3ಎ ಖುಷ್ತಿ 0-01 1/2 ಕಮ್ಮಿಯಾಗಿದೆ 

5] 97/ಎ ಖುಷ್ತಿ 0-03 97/ಎ ಖುಷ್ತಿ 0-02 1/2 | ಕಮ್ಮಿಯಾಗಿದೆ 

70 76 ಮುಷ್ಟಿ 0-11 76 ಖುಷ್ತಿ 0-06 ಕಮ್ಮಿಯಾಗಿದೆ 

71 77 ಮುಷ್ಟಿ 0-04 77 ಖುಷ್ತಿ 0-03 ಕಮ್ಮಿಯಾಗಿದೆ 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 83 ಹೇಮಾವತಿ ನಾಲಾವಲಯ, ತುಮಕೂರು. 
ಕಂದಾಯ ಇಲಾಖೆ 


ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 


6(1) ತಿದ್ದುಪಡಿ ಅಧಿಸೂಚನೆ 


ಪ್ರಕರಣ ಸಂಖ್ಯೆ: ಕಂಇ 21 ಭೂಸ್ವಾತು 2011, ದಿನಾಂಕ:1ನೇ ಮಾರ್ಚ್‌, 2011 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆಯು ಕಂಇ 39 ಭೂಸ್ವಾತು 
2010 ದಿನಾ೦ಕ:24.08.2010 ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂಸ್ವಾಧೀನ ಶಾಖೆ ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ:25.11.2010 ರಂದು ಕರ್ನಾಟಕ ರಾಜ್ಯಪತ್ರದ 1259 ರಿಂದ 1265 ರವರೆಗೆ ಭಾಗ-6ರಲ್ಲಿ ಎ.ಕೆ. ಕಾವಲ್‌, ಹೊನ್ನೇನಹಳ್ಳಿ, 
ಕಿತ್ತಗಾನಹಳ್ಳಿ. ಸಂಕಾಪುರ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂ ಸ್ವಾಧೀನಪಡಿಸಿರುವುದಾಗಿ ಪ್ರಕಟಗೊಂಡಿರುತ್ತದೆ. ಸದರಿ 





































































































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಗೂಳೂರು/ ಹೆಬ್ಬೂರು 
ತಾಲ್ಲೂಕು: ತುಮಕೂರು ಗ್ರಾಮ: ಕಿತ್ತಗಾನಹಳ್ಳಿ 
6(1)ರಂತೆ ಪ್ರಕಟವಾಗಿರುವುದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು 
6(1) ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
ಕ್ರ ಸಂ. 
ಕಿತ್ತಗಾನಹಳ್ಳಿ ಕಿತ್ತಗಾನಹಳ್ಳಿ 
24 36/4 ಖುಷ್ತಿ 0-03/4 36/4 ಖುಷ್ಟಿ 0-01 1/4 
30 61/11 ಖುಷ್ಕಿ 0-0 3/4 61/1 ಖುಷ್ಕಿ 0-01 
ಭಾಗಾಯ್ತು 0-0 1/4 
ಘೋಷ್ಟಾರೆ 
6(1)ರಂತೆ ಪ್ರಕಟವಾಗಿರುವುದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು 
ಕ್ರ. ಗ್ರಾಮದ ಖಷ್ಠಿ ಭಾಗಾಯ್ತು ಒಟ್ಟು ಕ. | ಗ್ರಾಮದ ಹೆಸರು ಖುಷ್ಕಿ |ಭಾಗಾಯ್ತು ಒಟ್ಟು 
ಸಂ. ಹೆಸರು ಸಂ. 
1. (ಎ.ಕೆ. ಕಾವಲ್‌ |1-13 3/4 |- 1-13 3/4 1 |ಎಕೆ. ಕಾವಲ್‌ |1-13 3/4 — 1-13 3/4 
2 ಹೊನ್ನೇನಹಳ್ಳಿ 0-02 — 0-02 2 ಹೊನ್ನೇನಹಳ್ಳಿ 0-02 — 0-02 
3. | ಕಿತ್ತಗಾನಹಳ್ಳಿ 1-17 12 | 0-01/4 1-17 3/4 3. ಕಿತ್ತಗಾನಹಳ್ಳಿ 1-18 1/4 | 1-18 1/4 
4. ಸಂಕಾಪುರ 0-01 ದ 0-01 4. ಸಂಕಾಪುರ 0-01 — 0-01 
ಒಟ್ಟು 2-34 1/4 | 0-0 1/4 2-34 1/2 ಒಟ್ಟು 2-35 — 2-35 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಪಿ.ಆರ್‌. 82 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ, (ಭೂಸ್ನಾಧೀನ-2 ಮತ್ತು ಪುನರ್ವಸತಿ) 


೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ಭಾಗ-೬ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 61 ಭೂಸ್ಥಾತು 2010 ದಿನಾಂಕ:30ನೇ ಸೆಪ್ಟೆಂಬರ್‌, 2010 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 
1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ:ಎಲ್‌ಎಕ್ಕೂ /ಎಸ್‌ಆರ್‌/28/2009-10, ದಿನಾ೦ಕ:20.08.2009ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894) (1) 5ಎ ಪ್ರಕರಣದ (2) ನೇ ಉಪಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಸಬಾ/ಸಿ.ಎಸ್‌.ಪುರ ಗಾಮ: ಯಲಚಿಹಳ್ಳಿ, ಬುಕ್ಕಸಾಗರ, ವಿ.ಕೋಡಿಹಳ್ಳಿ, ಕೆಂಚವೀರನಹಳ್ಳಿ, ಕಾಳೇನಹಳ್ಳಿ, 
ಕೊಮ್ಮನಹಳ್ಳಿ, ಜನಕದೇವನಹಳ್ಳಿ, ಬ್ಯಾಡಗೆರೆ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿ ಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪೈ. 
1 2 3 4 5 7 8 9 10 11 
1. ಗ್ರಾಮ: ಯಲಚಿಹಳ್ಳಿ 
I ಅಬ್ದುಲ್‌ ರಹಮಾನ್‌ ಬಿನ್‌ ತವಕಲ್‌ ಸಾಬ್‌, ಅಬ್ದುಲ್‌ ರಹೀಂ ಸಾಬ್‌, 15/1 ಖುಷ್ಕಿ ಸ.ನಂ.12 ಸ.ನಂ.17 ಸ.ನಂ.18 ಉಳಿಕೆ 0-07 0-25 
ಖಲೀಲ್‌ ಸಾಬ್‌ ಬಿನ್‌ ಅ. ರಹಮಾನ್‌ ಬುಡೇನ್‌ ಸಾಬ್‌, 
ಬುಡೇನ್‌ ಸಾಬ್‌ ಬಿನ್‌ ಅ. ರಹಮಾನ್‌ ದಸ್ತಗೀರ್‌ ಸಾಬ್‌, ಅನ್ವರ್‌ ಸಾಬ್‌, 
ದಸ್ತಗೀರ್‌ ಸಾಬ್‌ ಬಿನ್‌ ಅ. ರಹಮಾನ್‌ ಖಲೀಲ್‌ ಸಾಬ್‌, 
ಸಾಬ್‌, ಅನ್ವರ್‌ಸಾಬ್‌ ಬಿನ್‌ ಅ. ರಹಮಾನ್‌, ಸೌಭಾಗ್ಯಮ್ಮ ಮಲ್ಲಿಕಾರ್ಜುನಯ್ಯ, 
ಸೌಭಾಗ್ಯಮ್ಮ ಕೋಂ ಗಂಗಬಸವಯ್ಯ, ಖಲೀಲ್‌ ಸಾಬ್‌ 


ಮಲ್ಲಿಕಾರ್ಜುನಯ್ಯ ಉ. ಮೂರ್ತಿ ಬಿನ್‌ 
ನಂಜುಂಡಪ್ಪ, ಖಲೀಲ್‌ ಸಾಬ್‌ ಬಿನ್‌ ಅಬ್ದುಲ್‌ 
ರಹಮಾನ್‌ 

















































































































ಗ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ೨೫೧ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪೈೆ. 
2 3 4 5 6 | 8 10 11 
ಅಬ್ಬುಲ್‌ ಅ. ರಹಮಾನ್‌ ಬಿನ್‌ ತವಕಲ್‌ ಅಬ್ದುಲ್‌ ರಹೀಂ ಸಾಬ್‌, ಬುಡೇನ್‌ 27/ ಖುಷ್ಕಿ ಸ.ನಂ. ಓಣಿ ಸ.ನಂ.28 ಉಳಿಕೆ 0-10 0-35 
ಸಾಬ್‌, ಖಲೀಲ್‌ ಸಾಬ್‌ ಬಿನ್‌ ಅ. ರಹಮಾನ್‌ | ಸಾಬ್‌, ದಸ್ತಗೀರ್‌ ಸಾಬ್‌, ಅನ್ವರ್‌ ಜಮೀನು 
ಸಾಬ್‌, ಬುಡೇನ್‌ ಸಾಬ್‌ ಬಿನ್‌ ಅ. ಸಾಬ್‌, ಖಲೀಲ್‌ ಸಾಬ್‌ 
ರಹಮಾನ್‌ ಸಾಬ್‌, ದಸ್ತಗೀರ್‌ ಸಾಬ್‌ ಬಿನ್‌ 
ಅ. ರಹಮಾನ್‌ ಸಾಬ್‌, ಅನ್ವರ್‌ ಸಾಬ್‌ ಬಿನ್‌ 
ಅ. ರಹಮಾನ್‌ 
ಸುಲೇಮಾನ್‌ ಸಾಬ್‌ ಬಿನ್‌ ಅಬ್ಬುಲ್‌ ಸುಲೇಮಾನ್‌ ಸಾಬ್‌, 23/2 ಖುಷ್ಕಿ ಉಳಿಕೆ ಉಳಿಕೆ 24 23/ 0-17 0-60 
ರಹೀಮ್‌, ಲತೀಫ್‌ ಖಾನ್‌ 
ಲತೀಫ್‌ ಖಾನ್‌ ಬಿನ್‌ ಖಾದರ್‌ ಖಾನ್‌ 
ಹಯಾತ್‌ ಬೀಯಮ್ಮ ಕೋಂ ಅಬ್ದುಲ್‌ ಸಾಬ್‌, ಪ್ಯಾರುಬಿಯಮ್ಮ 24 ಖುಷ್ಕಿ ಉಳಿಕೆ 33/2 ಉಳಿಕೆ 33/2 0-08 0-28 
ಪೀರಾಂಬಯಮ್ಮ ಕೋಂ ಅ. ರಹಮಾನ್‌ ಇಮಾಂಸಾಬ್‌, 
ಸಾಬ್‌, ಖಲೀಲ್‌ ಸಾಬ್‌ ಬಿನ್‌ ಅ. ಹಯಾತ್‌ಬೀಯಮ್ಮ 
ರಹಮಾನ್‌, ಅನ್ವರ್‌ ಸಾಬ್‌ ಬಿನ್‌ ಅ. ಖಲೀಲ್‌ ಸಾಬ್‌ 
ರಹಮಾನ್‌ ಸಾಬ್‌ 
ಜೀನತ್‌ ಬೀ ಕೋಂ ಹಯಾತ್‌ ಸಾಬ್‌ ಜೀನತ್‌ ಬೀ 22/ ಖುಷ್ತಿ ಉಳಿಕೆ 22/5 22/5 22/2 0-04 0-13 
ಉಮರ್‌ ಸಾಬ್‌ ಬಿನ್‌ ಬುಡೇನ್‌ ಸಾಬ್‌ ಉಮರ್‌ ಸಾಬ್‌ 51/೩2 ಖುಷ್ತಿ ಉಳಿಕೆ ಉಳಿಕೆ 57/4 ಕೋಡಿ 0-37 1-14 
ಒಟ್ಟು 2-03 2-75 
ಗುಬ್ಬಿ ತಾಲ್ಹೂಕು: ಗ್ರಾಮ: 2. ಬುಕ್ಕಸಾಗರ 
ಮಾರನರಸಯ್ಯ ಬಿನ್‌ ಕದರಯ್ಯ ಮಾರನರಸಯ್ಯ, ರಾಮಣ್ಣ 147 ಖುಷ್ಕಿ 45/1 101 ಉಳಿಕೆ ಉಳಿಕೆ 0-12 1/2 0-44 
ರಾಮಣ್ಣ ಬಿನ್‌ ಲಿಂಗಯ್ಯ 
ಲಕ್ಷಮ್ಮ ಕೋಂ ಬೋರಯ್ದ ಲಕ್ಷಮ್ಮ 173 ಖುಷ್ತಿ ರಸ್ತೆ ಉಳಿಕೆ ಉಳಿಕೆ ಉಳಿಕೆ 0-03 0-10 
ಕೃಷ್ಣಪ್ಪ ಬಿನ್‌ ಕರಿಯಪ್ಪ, ರಾಜಣ್ಣ ಬಿನ್‌ ಕೃಷ್ಣಪ್ಪ, ರಾಜಣ್ಣ, ಹುಚ್ಚೇಗೌಡ 74/ ಖುಷ್ಕಿ 74/2 76/ ಉಳಿಕೆ 75/ಬಿ 0-02 | 0-07 
ಕರಿಯಪ್ಪ, ಹುಚ್ಚೇಗೌಡ ಬಿನ್‌ ಕರಿಯಪ್ಪ 
ಒಟ್ಟು 0-17 1/2 0-61 


















































೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪೈೆ. 
1 2 3 4 7. 8 10 11 
ಗ್ರಾಮ: 3. ವಿ. ಕೋಡಿಹಳ್ಳಿ 

10. ಗೌಸ್‌ ಮೊಹಿದ್ದೀನ್‌ ಸಾಬ್‌ ಬಿನ್‌ ಅಬ್ದುಲ್‌ ಗೌಸ್‌ ಮೊಹಿದ್ದೀನ್‌ ಸಾಬ್‌ 20/ ಖುಷ್ಕಿ ಉಳಿಕೆ 19 ಯಲಚಿಹಳ್ಳಿ 20/2 0-06 0-21 
ಸಾಬ್‌ ಗಡಿ 

11, ರಾಜಾಖಾನ್‌ ಬಿನ್‌ ಹಸನ್‌ ಸಾಬ್‌, ಲಕ್ಷ್ಮೀದೇವಮ್ಮ 25/21 ಖುಷ್ಕಿ ಉಳಿಕೆ 25/21ಸಿ 20/20ಎ 25/25 0-03 0-12 
ಬಷೀರ್‌ ಸಾಬ್‌ ಬಿನ್‌ ಹಸನ್‌ ಸಾಬ್‌, ತಿಮ್ಮಯ್ಯ, ರಾಜಾಖಾನ್‌, 
ಲಕ್ಷ್ಮೀದೇವಮ್ಮ ಕೋಂ ರಾಮಣ್ಣ ಬಷೀರ್‌ ಸಾಬ್‌ 

12. ಗೋವಿಂದಪ್ಪ ಬಿನ್‌ ಮೂಡ್ಲೆಗೌಡ ಗೋವಿಂದಯ್ಯ, ವೆಂಕಟೇಶ್‌ 66/6 ಖುಷ್ಕಿ ಉಳಿಕೆ 5 66/1 6/2 0-07 0-07 
ವೆಂಕಟೇಶ್‌ ಉ. ರಾಜು ಬಿನ್‌ ಮೂಡ್ಲೆಗೌಡ ಉ. ರಾಜು 

13. ಗೋವಿಂದಯ್ಯ ಬಿನ್‌ ಮೂಡ್ಡಯ್ಯ ಗೋವಿಂದಯ್ಯ 26/2 ಖುಷ್ಕಿ ಉಳಿಕೆ 25/2ಎ ಉಳಿಕೆ 26/3 0-01 0-04 

14. ಕೆಂಪಯ್ಯ ಬಿನ್‌ ದಾಸೇಗೌಡ, ಕೆಂಪಯ್ಯ ಬಿನ್‌ ಕೆಂಪಯ್ಯ, ರಂಗಯ್ಯ, 35 ಖುಷ್ಕಿ ಉಳಿಕೆ 1/2ಎ ಉಳಿಕೆ ಉಳಿಕೆ 0-09 0-30 
ಮರಿಗೌಡ ಕೆಂಪಯ್ಯ 

15. ದಾಸೇಗೌಡ, ಲಕ್ಕಣ್ಣ, ಕೆಂಪಣ್ಣ, ಲಕ್ಕಣ್ಣಗೌಡ 1/8 ಖುಷ್ಕಿ 1/2 ಎ 1/2 1/1ಎ 0-01 0-04 
ರಂಗಯ್ಯ, ಮದ್ದಕ್ಕ 
ಒಟ್ಟು 0-27 | 0-78 

ಗ್ರಾಮ: 4. ಕೆಂಚವೀರನಹಳ್ಳಿ 

16. ಬಸವಯ್ಯ ಬಿನ್‌ ಉಗ್ರಯ್ಯ ಬಸವಯ್ಯ, ಶ್ರೀಕಂಠಯ್ಯ, 50/3 ಖುಷ್ಕಿ 51 ಕೋಡಿ ಹಳ್ಳಿ 50/2 ಉಳಿಕೆ 0-30 1-12 
ಮಹಲಿಂಗಪ್ಪ ಬಿನ್‌ ಬಸವಯ್ಯ ಮಹಾಲಿಂಗಪ್ಪ ಗಡಿ 
ಶ್ರೀಕಂಠಯ್ಯ ಬಿನ್‌ ಉಗ್ರಯ್ಯ 

17. ಕೆಂಪಯ್ಯ ಬಿನ್‌ ಕರಿಯಣ್ಣ, ಚಿಕ್ಕೇಗೌಡ ಬಿನ್‌ ಕೆಂಪಯ್ಯ, ಚಿಕ್ಕೇಗೌಡ, ಚಿಕ್ಕಮುನಿಯಪ್ಪ 51 ಖುಷ್ಕಿ 45 50/3 ಉಳಿಕೆ ಉಳಿಕೆ 1-00 1-40 
ದೊಡ್ಡಮುನಿಯಪ್ಪ, ಚಿಕ್ಕಮುನಿಯಪ್ಪ ಬಿನ್‌ 
ಕೆಂಪಯ್ಯ, ಚಿಕ್ಕಮುನಿಯಪ್ಪ ಬಿನ್‌ ಕೆಂಪೇಗೌಡ 

18. ರಂಗರಾಮೇಗೌಡ ಬಿನ್‌ ಮರಿಯಪ್ಪಗೌಡ ರಂಗರಾಮೇಗೌಡ, ಗೌರಮ್ಮ 58 ಖುಷ್ಕಿ ಉಳಿಕೆ 57/20 2/3 ದಾರಿ 0-02 1/2 | 0-27 














































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ೨೫೩ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪ್ಪೆ. 
1 2 3 4 5 7. 8 10 11 
19. | ಕಾಳಚನ್ನಯ್ಯ ಹೆಂಡತಿ ಲಕ್ಷ್ಮಮ್ಮ ಕೆಂಪಯ್ಯ, ರತ್ನಮ್ಮ ಶಿವಮ್ಮ 45 ಖುಷ್ಕಿ 58 51 ಉಳಿಕೆ ಉಳಿಕೆ 0-21 0-68 
ತಿಮ್ಮಮ್ಮ ಶಿವಮ್ಮ ರೇವಮ್ಮ ಕೋಂ ನರಸೇಗೌಡ, ಬೆಟ್ಟಯ್ಯ, ನರಸೇಗೌಡ, 
ಕೆಂಪಲಿಂಗಯ್ಯ, ನರಸೇಗೌಡ ಬಿನ್‌ ನಂಜಯ್ಯ, | ರೇವಮ್ಮ 
ಬೆಟ್ಟಯ್ಯ ಬಿನ್‌ ನಂಜಯ್ಯ, ರತ್ನಮ್ಮ ಕೋಂ 
ಗೋವಿಂದಯ್ಯ, ರೇವಮ್ಮ 
20. | ರಂಗರಾಮೇಗೌಡ ಬಿನ್‌ ಮರಿಯಪ್ಪಗೌಡ, ರಂಗರಾಮೇಗೌಡ, ಗೌರಮ್ಮ 11 ಖುಷ್ಕಿ 12/ — ಉಳಿಕೆ ಈ ಹಿಂದೆ 0-04 0-20 
ಗೌರಮ್ಮ ಬಿನ್‌ ಮರಿಯಪ್ಪಗೌಡ ಭೂ 
ಸ್ವಾಂ ೇೀನವಾದ 
ಪ್ರದೇಶ 
ಒಟ್ಟು 2-17 1/2 | 3-67 
ಗ್ರಾಮ: 5. ಕಾಳೇನಹಳ್ಳಿ 
21. | ಲಕ್ಕಮ್ಮ ಕೋಂ ಗೋವಿಂದಯ್ಯ ಲಕ್ಕಮ್ಮ 193/3 ಖುಷ್ಕಿ 193/2 13/2 ನಾಲೆ 193/2 0-04 0-10 
ಒಟ್ಟು 0-04 | 9-10 
ಗ್ರಾಮ: 6. ಕೊಮ್ಮನಹಳ್ಳಿ 
22. ವೆಂಕಟಾಚಲಯ್ಯ ಬಿನ್‌ ದಾಸಪ್ಪ, ವೆಂಕಟಾಚಲಯ್ಯ, ಕರಿಯಪ್ಪ 5/ಎ ಖುಷ್ಕಿ ಕಾಲುವೆ 6/1 — 5/2 0-10 0-71 
ಕರಿಯಪ್ಪ ಬಿನ್‌ ವೆಂಕಟಯ್ಯ 
23. | ಜಿ. ಜಯಣ್ಣ ಬಿನ್‌ ಕೆ.ಬಿ. ಚನ್ನಬಸವಯ್ಯ, ತಿಮ್ಮಕ್ಕ 6ಬಿ ಖಷ್ಠಿ 51ಎ 6/ಬಿ ರಾಂಪುರ ಉಳಿಕೆ 0-02 3/4 | 0-08 
ತಿಮ್ಮಕ್ಕ ಕೋಂ ತಿರುಮಲಯ್ಯ 6/1ಎ3 ಖುಷ್ಕಿ 6/13 07 ಗಡಿ 6/ ಎಸಿ 0-02 3/4 | 0-08 
ಉಳಿಕೆ 
24. | 1ನೇ ವೆಂಕಟಾಚಲಯ್ಯ ಬಿನ್‌ ಹುಚ್ಚಪ್ಪ, 1ನೇ ವೆಂಕಟಾಚಲಯ್ಯ, 2ನೇ ದಾಸಪ್ಪ, 7 ಖುಷ್ಕಿ 6/ 8 ಉಳಿಕೆ 0-04 1/2 | 0-16 
ದಾಸಪ್ಪ ಬಿನ್‌ ಹುಚ್ಚಪ್ಪ, 3ನೇ ಕರಿಯಪ್ಪ 
ಕರಿಯಪ್ಪ ಬಿನ್‌ ಹುಚ್ಚಪ್ಪ 










































































೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪ್ಪೆ. 
1 2 3 4 5 7 8 9 10 11 
25; ವೆಂಕಟಗಿರಿಯಪ್ಪ ಬಿನ್‌ ವೆಂಕಟರಾಮಯ್ಯ, ವೆಂಕಟಗಿರಿಯಪ್ಪ, 8 ಖುಷ್ಕಿ 9 7 ರಾಂಪುರ 8ರ ಉಳಿಕೆ 0-07 1/2 | 0-26 
ಕೆ.ಟಿ. ಗೌರಮ್ಮ ಕೋಂ ಗಣೇಶ್‌, ಕೆ.ಟಿ. ಗೌರಮ್ಮ ಕೆ.ಟಿ. ಗಡಿ 
ಕೆ.ಟಿ.ಲಕ್ಷ್ಮೀನಾರಾಯಣ ಬಿನ್‌ ತಿರುಮಲಯ್ಯ ಲಕ್ಷ್ಮೀನಾರಾಯಣ 
26. | ಕೆ.ಟಿ. ಲಕ್ಷ್ಮೀನಾರಾಯಣ ಬಿನ್‌ ತಿರುಮಲಯ್ಯ ಕೆ.ಟಿ. ಲಕ್ಷ್ಮೀನಾರಾಯಣ 9 ಖುಷ್ಕಿ 9 ಲ ರಾಂಪುರ 9ರ ಉಳಿಕೆ 0-06 1/2 | 0-24 
ಗಡಿ 
ಒಟ್ಟು 0-34 1-53 
ಗ್ರಾಮ: 7. ಜನಕದೇವನಹಳ್ಳಿ 
27. ಜೆ.ಬಿ. ನಂಜಪ್ಪ ಬಿನ್‌ ಬಸವಣ್ಣ, ಜೆ.ಬಿ.ನ೦ಜಪ್ಪ, ಕಮಲಮ್ಮ 25 ಖುಷ್ಕಿ 25 25 25 15/ 0-14 0-49 
ಕಮಲಮ್ಮ ಕೋಂ ಜೆ.ಬಿ. ನಂಜಪ್ಪ 
ಒಟ್ಟು 0-14 0-49 
ಗ್ರಾಮ: 8. ಬ್ಯಾಡಗೆರೆ 
28. ಕಾಳಯ್ಯ ಬಿನ್‌ ಬೋರಯ್ಯ ಕಾಳಯ್ಯ, ಕಾಳಲಿಂಗೇಗೌಡ, 99 ಖುಷ್ಕಿ ನಾಲೆ 105/2 101 99 0-02 0-07 
ಕಾಳಲಿಂಗೇಗೌಡ, ಶ್ರೀಕಂಠೇಗೌಡ, ಶ್ರೀಕಂಠೇಗೌಡ, 
ಗಂಗಾಧರಗೌಡ, ಪರಮೇಶ್‌, ಲಕ್ಷ್ಮೀದೇವಮ್ಮ ಗಂಗಾಧರಗೌಡ, 
ಪರಮೇಶ್‌, 
ಲಕ್ಷ್ಮೀದೇವಮ್ಮ 
ಒಟ್ಟು 0-02 0-07 
ಘೋಷ್ಟಾರೆ 
ಕ್ರಸಂ ಗ್ರಾಮದ ಹೆಸರು ಖುಷ್ಟಿ ಒಟ್ಟು 
1 ಯಲಜಿಹಳ್ಳಿ 2-03 2-03 
2. ಬುಕ್ತಸಾಗರ 0-17 1/2 0-17 1/2 
ತ ವಿ. ಕೋಡಿಹಳ್ಳಿ 0-27 0-27 
4. ಕೆಂಚವೀರನಹಳ್ಳಿ 2-17 1/2 2-17 1/2 
5 ಕಾಳೇನಹಳ್ಳಿ 0-04 0-04 













































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ ೨೫೫ 

ಕ್ರಸಂ. ಗ್ರಾಮದ ಹೆಸರು ಮುಷ್ಟಿ ಒಟ್ಟು 

6. ಕೊಮ್ಮನಹಳ್ಳಿ 0-34 0-34 

1 ಜನಕದೇವನಹಳ್ಳಿ 0-14 0-14 

8. ಬ್ಲಾಡಗೆರೆ 0-02 0-02 

ಒಟ್ಟು 6-39 6-39 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಪಿ.ಆರ್‌.468 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆಯ ಕಲಂ-6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ:ಕಂಇ:53:ಭೂಸ್ವಾಚ:2010, ದಿನಾಂಕ:28ನೇ ಫೆಬ್ರವರಿ, 2011 

ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಲಿಂಗಾಪುರ ಗ್ರಾಮದಿಂದ ಗಿರಿಯಾಪುರ ಗ್ರಾಮಕ್ಕೆ ಹೋಗುವ ರಸ್ತೆಯ ಉದ್ದೇಶಕ್ಕೆ ಅಗತ್ಯವಾಗಿದೆಯೆಂದು ದಾವಣಗೆರೆ ಜಿಲ್ಲೆ, ಜಿಲ್ಲಾಧಿಕಾರಿಗಳವರ ಪತ್ರದ ಸಂಖ್ಯೆ: 
ಎಲ್‌ಎಕ್ಯೂಸಿಆರ್‌87/09-10, ದಿನಾಂಕ:23.04.2010ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ 

ಮತ್ತು ಕರ್ನಾಟಕ ಕಾಯ್ದೆ 33:1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1-ಎ) ಪ್ರಕರಣದ 
ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನ೦ತರ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ದಾವಣಗೆರೆ ಉಪವಿಭಾಗ, ದಾವಣಗೆರೆ ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ದಾವಣಗೆರೆ ಇವರನ್ನು ಸದರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಎಲ್ಲಾ ಕಾನೂನು ಕ್ರಮಗಳನ್ನು 
ಕೈಗೊಳ್ಳಲು ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ 
ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಜಮೀನಿನ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ದಾವಣಗೆರೆ ಉಪವಿಭಾಗ, ದಾವಣಗೆರೆ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


ಕಂದಾಯ ಇಲಾಖೆ, (ಭೂಸ್ನಾಧೀನ-2 ಮತ್ತು ಪುನರ್ವಸತಿ) 


















































ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ದಾವಣಗೆರೆ ಹೋಬಳಿ: ಆನಗೋಡು ಗಾಮ: ಲಿಂಗಾಪುರ 
ತ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ರಿ.ಸ.ನಂ. ತರಹೆ ಚಕ್ಕುಬಂದಿ ಸ ಬೇಕಾಗುವ ಜಮೀನಿನ 
ಸಂ. ಅಂದಾಜು 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ | ರೂ.ಪ್ರೆ. 
1 2 3 4 5 6 7 8 9 10 11 
1. | ಭೀಮಪ್ಪ ಬಿನ್‌ ರಾಮಪ್ಪ ಭೀಮಪ್ಪ ಬಿನ್‌ ರಾಮಪ್ಪ 71/24 ಖುಷ್ಕಿ 57 ರಸ್ತೆ ಮತ್ತು 713 70 0-15 0-39 
ಗಾಮಠಾಣ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಪಿ.ಆರ್‌.75 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ, (ಭೂಸ್ನಾಧೀನ-2 ಮತ್ತು ಪುನರ್ವಸತಿ) 





೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೧೧ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಯೂ:ಸಿಆರ್‌:103/09-10, ದಿನಾಂಕ:4ನೇ ಮಾರ್ಚ್‌, 2011 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ: ಸಾರ್ವಜನಿಕ ರಸ್ತೆಯ ಸಲುವಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ 
ಕರ್ನಾಟಕ ಅಧಿನಿಯಮದ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ ನೇ ಪ್ರಕರಣದ (1 ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ, 
ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ 
ಅರ್ಜನೆ ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 


ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿ, ದಾವಣಗೆರೆ ಉಪವಿಭಾಗ, ಇವರನ್ನು 
ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಮೂವತ್ತು ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂದೆ ಕರ್ನಾಟಕ ಅಧಿನಿಯಮ 1961ರ 17ರ 
ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ದಾವಣಗೆರೆ 
ಉಪವಿಭಾಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸಬಹುದು. 

ಸದರಿ ಭೂ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಿಣಿದಾರರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಇವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು 


ಅಂತಿಮವಾಗಿ ಭೂ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯ ಸದರಿ ಅಧಿನಿಯಮದ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ 
ತೆಗೆದುಕೊಳ್ಳಬಾರದು. 


ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ದಾವಣಗೆರೆ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಇಡಲಾಗಿದೆ. 


ಅನುಸೂಚಿ 
























































ಜಿಲ್ಲೆ: ದಾವಣಗೆರೆ ತಾಲ್ತೂಕು: ಹರಿಹರ ಹೋಬಳಿ: ಮಲೆಬೆನ್ನೂರು ಗಾಮ: ಮೂಗಿನಗೊಂದಿ 
ಕ್ರ ವಿವರಣೆಯೊಂದಿಗೆ (ಖಾತೆದಾರರ: ಅನುಭವದಾರರ ಅಥವಾ ಗೇಣಿದಾರರ: ಅಥವಾ ಸ.ನಂ. ತರಹೆ ಚಕ್ಕುಬಂದಿ ಅಗತ್ಯವಾದ ಅಂದಾಜು | ಷರಾ 
ಸಂ. ಕ್ರಸಂ. ಅಥವಾ ನಿವೇಶನ ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ 
ಸಂ. ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ 
1 2 3 4 5 7 8 10 11 
1. ಹಾಲಪ್ಪ ಬಿನ್‌ ಬಸಪ್ಪ ಯರೇಹಳ್ಳಿ 26/1 ಖುಷ್ಕಿ 38 26/1 23, 24 26 0-23 
25,27 
2. ಹಾಲಪ ಬಿನ್‌ ಬಸಪ ಯರೇಹಳ್ಳಿ 38 ಮುಷ್ಟಿ 30 26/1 27, 28 38 0-07 
ಒಟ್ಟು ವಿಸ್ತೀರ್ಣ 0-30 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.84 


ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





